೨) ಹಾಸ 
ಹ್ಮ © Pye 


ಐಿ.ಎ೦.ಕ್ರೀ ಸ್ಮಾರಕ ಪ್ರತಿಷ್ಟಾನದ ವಾರ್ತಾಪತ್ರ 


ಸಂಪುಟ: ೦೨ ಸಂಚಿಕೆ: ೦೯ ಡಿಸೆಂಬರ್‌ ೨೦೧೫ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 02 Issue 09 December 2015 Pages -8 A. Sub. - Rs. 20/- Editor : Sri. B.R. Ravindranath 


ಪ್ರೊ ಎಂ. ಎಚ್‌. ಕೃಷ್ಣಯ್ಯ ಅಕ್ಕರ ಗೊಟ್ಟಿ' (ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ) 


ಗೌರವಾಧ್ಯಕ್ಷರು 
ಪದಾಧಿಕಾರಿಗಳು ಅಕ್ಕರಗೊಟ್ಟಿ ಕಾರ್ಯಕ್ರಮ-3 (13-11-2015ಶುಕ್ರವಾರ) 
i ವಿಷಯ: ವಿಷಯ :"ಕುಮಾರವ್ಯಾಸ ಭಾರತ'ದ ಎರಡು ಪದ್ಯಗಳ ಅರ್ಥಜಿಜ್ಞಾಸೆ 


ಅಧ್ಯಕ್ಷರು 
ಹೊ ಜಿ. ಅಬುಲ್‌ ಬಷೀರ್‌ ಚರ್ಚೆಗೆ ಚಾಲನೆ: ಶ್ರೀ ಚಂದ್ರಶೇಖರ (ಪನ್ನಿಪಾಲರು, 
Ce ಭ್ಯ ವಿಜಯ ಸಂಜೆ ಪದವಿಪೂರ್ವ ಕಾಲೇಜು, 


ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
ಗೌ। ಕಾರದರ್ಶಿಗಳು ಜಯನಗರ, ಬೆ೦ಗಳೂರು - 560 011) 


(ಕುಮಾರವ್ಯಾಸ ಭಾರತ-ಸಂಧಿ:7.ಪದ್ಯ16-ಮಾಸ್ಟಿಕುವೆಂಪು) 
ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ 


ಕೋಶಾಧಿಕಾರಿ ಪಾಂಡವರು ಅರಣ್ಯ ವಾಸದಲ್ಲಿದ್ದಾಗ ವೇದವ್ಯಾಸರ ಆದೇಶದಂತೆ ಅರ್ಜುನನು 
ಶಿವಕೃಪೆಯನ್ನು ಪಡೆಯಲು ಇಂದ್ರಕೀಲ “ಪರ್ವತಕ್ಕೆ "ಹೋಗುತ್ತಾನೆ. ಕಿರಾತ ವೇಷದ 
ಶಿವನೊಡನೆ ಹೋರಾಡಿ ಪಾಶುಪತವನ್ನು ಪಡೆಯುತ್ತಾನೆ. ಇಂದ್ರನು ತನ್ನ ಮಗನ ಸಾಧನೆಯನ್ನು 
ಮೆಚ್ಚಿ?ಕೃತ ತಪಸ್ಸಿಂ ಭಿನ್ನಖೇದಕ್ಷತ ಶರೀರ ವೃಥೆಯನಮರಾವತಿಯಲಿ ಕಳೆ”ಎಂದು ಅವನನ್ನು 
ಪ್ರೊ| ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾಗ | ಅಮರಾವತಿಗೆ ಆಹ್ಮಾನಿಸುತ್ತಾನೆ. ಆನಂತರ ಅರ್ಜುನನನ್ನು ಕರೆತರಲು ಸಾರಥಿಯಾದ 
ಪ್ರೊ| ಹೆಚ್‌. ಶೇಷಗಿರಿ ರಾವ್‌ - ಹಸ್ತಪ್ರತಿ ನಿಭಾಗ | ಮಾತಲಿಯನ್ನು ಕಳುಹಿಸುತ್ತಾನೆ. ದೇವರಥದಲಿ ಬಂದ ಮಾತಲಿ "ನೀನಹೈ ಕಲಿಪಾರ್ಥನೆಂಬ 
ತ್ರೊ/ ಉರ್‌ ನಿಮಾರ್‌ - ೮0301 ಲೆಕ ಪರಿಶೋಧನೆ  ನರೇಶ್ವರನು'ಎನುತ್ತ ಗೌರವದ ಮಾತಾಡುತ್ತಾನೆ. 


ಚಂದಾ ವಿವರಗಳು “ಯಜ್ಞಯಾಗಾದಿಗಳನ್ನು ಮಾಡಿದವರಿಗೂ, ಮಹಾತಪಸ್ತಿಗಳಿಗೂ ಸಿದ್ಧಿಸುವ 


ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ 
[3 ದ್‌ ಅ 
ಸಂಯೋಜನಾಧಿಕಾರಿಗಳು 


ವಾರ್ಷಿಕ ಚಂದಾ ಅಮರಾವತಿ ಇಂದು ನಿನ್ನ ವಶವಾಗಿದೆ. ಇಂದು ನಿನ್ನ 
ರೂ. ೨೦/- ಪುಣ್ಯದ್ರುಮ ಫಲಬಿಟ್ಟಿದೆ' ಎಂದು ಹೇಳುತ್ತಾನೆ. ಈ 
ಐದು ವರ್ಷಗಳ ಚಂದಾ ಮಾತಿಗೆಅರ್ಜುನನ ಪ್ರತಿಕಿಯೆ ಈ ಭಾಗದಲ್ಲಿದೆ. 


ರೂ. ೧೦೦/- 


"`ಬಲ್ಲರಾರದನಶ್ಚಮೇಧದ ಮಲ್ಲರನು ಕೃತ 
ರಾಜಸೂಯರು ಬಲ್ಲರೇ ಕಡೆ ಬೀಡಕೋಟೆಯ ಗುಡಿಯ 
ಬಿ.ಎಂ.ಶ್ರೀ. ಸ್ನಾರಕ ಪ್ರತಿಷ್ಟಾನ ಬೂ ಎಫಯಮರಾಮೂ ನರಾಧಮದೆಲ್ಲಿ ಮಾ 

ಸ್ಥಾಪನೆ : ೦೬೨೦೫ ೧೯೭೯ | ಕರುಣದ ಭುಲ್ಲವಣೆಯಲಿ ಭಾಗ್ಯನೆಂದನು ನಗುತ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ ಆ ಅ ಕಲಿಪಾರ್ಥಬಲ್ಲರಾರು ಅದನು ಅಶ್ವಮೇಧದ ಮಲ್ಲರನು 
ಬಿ.ಎಂ.ಶ್ರೀ. ಕಲಾಭವನ, ತಾ|| ಕೃತರಾಜಸೂಯರು ಬಲ್ಲರೇ ಕಡೆ ಬೀಡ ಕೋಟೆಯಗುಡಿಯ 

ಬಾಚಿ | ಬೊಡ್ಡಿಯರ ಎಲ್ಲಿಯ ಅಮರಾವತಿ ಎಲ್ಲಿ ನರಾಧಮರು 


ನರಸಿಂಹರಾಜ ಕಾಲೋನಿ ತ 
ಬೆಂಗಳೂರು - ೧೯ ನಾವು ತಲ ಕರುಣದ ಭಲ್ಲವಣೆಯಲಿ ಭಾಗ್ಯನು ಎಂದನು 
ದೂರವಾಣಿ: ಕಲಿ ಪಾರ್ಥ 


೨೬೬೧೫೮೭೭, ೨೬೬೭೬೭೭೩ ನ ೨೫. ನಾನು ಅಮರಾವತಿಗೆ ಹೋಗುವುದನ್ನು ಯಾರು 
ಇಮೇಲ್‌ : bmsritrust@gmail.com 1 ತಿಳಿದಿದ್ದರು... ..ಪುಟ 5 ರಲ್ಲಿ ಮುಂದುವರಿದಿದೆ. 
ಆ ಎ [se 


ವಿಳಾಸ 


Honganasu December 2015 


Vol. 02 Issue 09 


ಸಂಪಾದಕೀಯ 


ಅಂಚೆ ಇಲಾಖೆಯವರು ಹೊಂಗನಸು ಪತ್ರಿಕೆಗೆ 
ರಿಯಾಯಿತಿ ಪರವಾನಗಿ ನೀಡಿರುತ್ತಾರೆ. ಇನ್ನು ಮುಂದೆ 
ಹೊಂಗನಸು ಪತ್ರಿಕೆಯನ್ನು ಪ್ರತಿ ತಿಂಗಳು 30ನೇ 
ದಿನಾಂಕದಂದು ಅಂಚೆಗೆ ಹಾಕಲಾಗುತ್ತದೆ.ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನ ನಡೆಸುವ ಕಾರ್ಯಕ್ರಮಗಳ ವಿವರಗಳು ತಿಂಗಳ 
ಮೊದಲ ವಾರದಲ್ಲಿಯೇ ತಲುಪಿಬಿಡುತ್ತದೆ.ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನ ನಡೆಸುವ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ತಪ ಸದೆ 
ಉಪಸ್ಥಿತರಿರಲು ಕೋರುತ್ತೇವೆ. 


ಈ ಸಂಚಿಕೆಯಿಂದ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾ ನದ 


ಗೌರವ ಕಾರ್ಯದರ್ಶಿ ಪ್ರೊ.ಅಬ್ದುಲ್‌ ಬಶೀರ್‌ ಅವರು 


ರಚಿಸಿರುವ ಆಧುನಿಕ ವಚನಗಳನ್ನು 
ಪ್ರಕಟಿಸುತ್ತೇವೆ. 
ಹೊಂಗನಸು ಪತ್ರಿಕೆಯಲ್ಲಿ ಹೆಚ್ಚಿನ ಪುಟಗಳನ್ನ 
ಸೇರಿಸುವುದಲ್ಲದೆ ವರ್ಣರಂಜಿತವಾಗಿ ಪ್ರಕಟಪಡಿಸುವ ಬಗ್ಗೆ 
ಚಿ೦ತನೆಗಳು ನಡೆಯುತ್ತಿವೆ. ನಿಮ್ಮ ಸಲಹೆ ಸೂಚನೆಗಳಿಗೆ 
ಸ್ವಾಗತ 
ಚಂದಾಹಣವನ್ನು ಪಾವತಿಸಿಲ್ಲದವರು ಕೂಡಲೇ 
ಪಾವತಿಸಬೇಕೆಂದು ಕೋರುತ್ತೇವೆ. 
ಬಿಆರ್‌ ರವೀಂದ್ರನಾಥ್‌ 
ಸಂಪಾದಕರು 
ಸದಸ್ಯರ ಗಮನಕ್ಕೆ 
ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನವು ಎಲ್ಲಾ ಸದಸ್ಯರ 
ವಿಳಾಸಗಳನ್ನು ಖಚಿತಪಡಿಸಿಕೊಂಡು ಈ ಮೈಲ್‌ ಎಳಾಸ ಹಾಗೂ 
ಮೊಬೈಲ್‌ ದೂರವಾಣಿ ಸಂಖ್ಯೆ ಇವುಗಳನ್ನೂ ಒಳಗೊಂಡ 


ಕಂತುಗಳಲ್ಲಿ 


ಪರಿಷ್ಕೃತ ವಿಳಾಸ ಮಾಹಿತಿಗಳನ್ನು ಡಿಜಿಟಲೀಕರಿಸುವ ಕೆಲಸವನ್ನು 


ಪ್ರಾರಂಭ ಮಾಡಿರುತ್ತದೆ. ಇದರಿಂದ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ 

ಹೆಚ್ಚಿನ ದಕ್ಷತೆ ಹಾಗೂ ಮಿ ತವ್ಯಂರು ಸಾದಿಸಲು 

ಸಾಧ್ಯವಿರುತ್ತದೆ.ಪ್ರತಿಷ್ಠಾನದ ಎಲ್ಲಾ ಸದಸ್ಯರೂ ತಮ್ಮ ಈ ಮೈಲ್‌ 

ವಿಳಾಸ ಹಾಗೂ ಮೊಬೈಲ್‌ ದೂರವಾಣಿ ಸಂಖ್ಯೆ ಇವುಗಳನ್ನೂ 

ಒಳಗೊಂಡ ವಿಳಾಸ ಗಳನ್ನು ಪ್ರತಿಷ್ಠಾನದ ಕಚೇರಿಗೆ ಈ ಕೆಳಕಂಡ 

ಯಾವುದೇ ರೀತಿಯಲ್ಲಿ ತಲುಪಿಸಬೇಕೆಂದು ಕೋರುತ್ತೇವೆ: 

1. ಒಂದು ಪೋಸ್ಟ್‌ ಕಾರ್ಡ್‌ ನಲ್ಲಿ ಎಲ್ಲಾ ವಿವರಗಳನ್ನು ಬರೆದು 
ಕಳುಹಿಸುವುದು 

2. ಪ್ರತಿಷ್ಠಾನದ ಈ ಮೈ ಲ್‌ ವಿಳಾಸ ಕೆ ಎಲ್ಲಾ ವಿವರಗಳನ್ನು 
ಕಳು ಸಪುಹಂ ES ಛಿ9ಟ 


3. ಪ್ರತಿಷ್ಠಾನದ ಕಚೇರಿಗೆ ದೂರವಾಣಿ ಕರೆ ಮಾಡಿ ವಿವರಗಳನ್ನು 


ನೀಡುವುದು 080 26615877 


4. ಪ್ರತಿಷ್ಠಾನದ ಕಚೇರಿಗೆ ಭೇಟ ನೀಡಿದಾಗ ವಿವರಗಳನ್ನು 


ನೀಡುವುದು. 


ಹಸ್ತಪ್ರತಿ ಸಂಗ್ರಹಾಲಯಕ್ಕೆ ಸ್ನಾತಕೋತ್ತರ 
ವಿದ್ಯಾರ್ಥಿಗಳ ಭೇಟಿ 

ಸರ್ಕಾರಿ ಪಥವ ದರ್ಜೆ ಕಾಲೇಜು, ವಿಜಯನಗರ ಬೆ೦ಗಳೂರು 

ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನ ಕೇಂದ್ರದ 
ವತಿಯಿಂದ ದ್ವಿತೀಯ ಎಂ.ಎ.ಆಕರ ಶಾಸ್ತ್ರ ವಿದ್ಯಾರ್ಥಿಗಳ ಶೈಕ್ಷಣಿಕ 
ಪ್ರಾತ್ಯಕ್ತಿಕೆ ತರಗತಿಯ ನಿಮಿತ್ತ, ಆರು ನದ್ಯಾರ್ಥಿಗಳ ತಂಡವು, 
ಡಾ| ನ್‌. ಆರ್‌. ಲಲಿತಾಂಬ. ಸಹ ಪ್ರಾಧ್ಯಾಪಕರ ನೇತೃ ತ್ವದಲ್ಲಿ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ತಿಮ್ಮಪ್ಪದಾಸ ಪ್ರಾಚೀನ ಹಸ್ತಪ್ರತಿ 
ಸಂಗ್ರಹಾಲಂರುಕ್ಕೆ ಒಂದು ದಿನದ ಭೇಟಿಂತುನ್ನು 
ಆಯೋಜಿಸಲಾಗಿತ್ತು. ಹಸ್ತಪ್ರತಿ ಶಾಸ್ತ್ರದ ಸಂಗ್ರಹ ಸಂರಕ್ಷಣೆ, 
ಸಂಸ್ಕರಣೆ, ಸೂಚಿ ತಯಾರಿಕೆಯವಕೆಗಿನ ವಿವಿಧ ಘಟ್ಟಗಳು 
ಮತ್ತು ಆಧುನಿಕ ಸ ಸೌಲಭ್ಯಗಳಾದ ಡಿಜಿಟಲೈ ಷನ್‌, ಇಮೇಜಂಗ್‌, 
ಕ್ರಾಪಿಂಗ್‌ಗಳ ಬಗ್ಗೆಯೂ ವಿದ್ಯಾರ್ಥಿಗಳಿಗೆ ಮಾಹಿತಿ 
ನೀಡಲಾಯಿತು. ನಮ್ಮ ಸಂಗ್ರಹಾಲಯದಲ್ಲಿನ ಲೇಖನ 
ಸಾಮಗ್ರಿಗಳು, ಕಡತಗಳು.ಎರಡು ಬಗೆಯ ವಿಶಿಷ್ಠಗ್ರಂಥಗಳು, 
ಭೂರ್ಜಪತ್ರ, ಕೋರಿಕಾಗದದ ಪ್ರತಿಗಳು, ಮುಂತಾದವುಗಳನ್ನು 
ಬಹಳ ಆಸಕ್ತಿಯಿಂದ ವೀಕ್ಷಿಸಿದರು.ಡಾ1ಲಲಿತಾ೦ಬರವರೂ ಸಹ 
ಉಪಯುಕ್ತ ಮಾಹಿತಿಗಳನ್ನು ಮತ್ತು ವಿಷಯಗಳನ್ನು 
ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. 

"ಸ ಸಪ್ರತಿ ವಿಭಾಗದ ಸಂರಕ್ಷಕರು ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಅವರು ಭೇಟಿಯನ್ನು ಸಂಯೋಜಿಸಿ ಯಶ್ಚಸ್ತಿಯಾಗಿ ನಡೆಸಿಕೊಟ್ಟರು. 


ಬಿಎಂಶ್ರೀ ಕಲಾ ಭವನ 
150 ಜನರಿಗೆ ಸ್ಥಳಾವಕಾಶ ಧ್ವನ, ಬೆಳಕು, ಪ್ರೊಜೆಕ್ಟರ್‌ 
ಸೌಲಭ್ಯಗಳು ಇರುವ ಬಿಎಂಶ್ರೀ ಕಲಾ ಭವನ ಸಾಹಿತ್ಯ — 
ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಲಭ್ಯವಿದೆ.ಉಪನ್ಯಾಸ, 
ವಿಚಾರಗೋಷ್ಠಿ, ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಸಭೆ, ಸಂವಾದ, 
ಸಂಗೀತ, ನೃತ್ಯ, ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ 
ಸಾಹಿತ್ಯಾಸಕ್ತರು, ಸಂಘ ಫು ಸಂ ಪಡೆಯಬಹುದು. ವಿವರಗಳಿಗೆ 


ಪ್ರತಿಷ್ಠಾನದ ಕಚೇರಿಯನ್ನು ಸಂಪರ್ಕಿಸಿ. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಜಾಲmಣwww.bmshri.org 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾ ನದ ಜಾಲತಾಣವನ್ನು 
ಪುನರ್‌ ರೂಪಿಸಲಾಗಿರುತ್ತದೆ. ಬಿ. pi ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಜಾಲತಾಣ ವಿಶ್ವದಾದ್ಯಂತ ಕನ್ನಡ ಅಧ್ಯಯನ ಮಾಡುವ 


ಎಲ್ಲರಿಗೂ ಉತ್ತಮ ಸಂಪನ್ಮೂಲಗಳ ಕಣಜವಾಗಿರುವಂತೆ 


ಮಾಡಲು ವಿಶೇಷ ಶ್ರಮ ವಹಿಸಲಾಗುತ್ತಿದೆ. ಶೀಘ್ರದಲ್ಲಿ 
ಹಲವಾರು ನೂತನ ಶೈಲಿಯ ಸೌಲಭ್ಯಗಳನ್ನು ಈ 
ಜಾಲತಾಣದಲ್ಲಿ ಕಾಣಬಹುದು. ನಿಮ್ಮ ಸಲಹೆ ಸೂಚನೆಗಳಿಗೆ 


ಸ್ವಾಗತ. 


Page 2 December 2015 Honganasu 


Vol. 02 Issue 09 


ಡಿಸೆಂಬರ್‌ 2015ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


4-12- 2015 ಶುಕ್ರವಾರ ಸಂಜೆ : 6.09 ಸಂಜೆ 
ಕನ್ನಡ ಸಂಸ್ಕೃತಿ ದರ್ಶನ 
ಸಾಕ್ಷ್ಯ ಚಿತ್ರ ಪ್ರದರ್ಶನ "ಭಾಷಾ ಏಕೀಕರಣ' (1-2) 


11-12- 2015 ಶುಕ್ರವಾರ ಸಂಜೆ 6.00 ಗಂಟೆ 
ಅಕ್ಕರಗೊಟ್ಟ 
ಪಂಪಭಾರತದ ಒಂದು ಪದ್ಯ — ಗದ್ಯಭಾಗ 
ಚಾಲನೆ : ಡಾ|ನಳಿನೀ ವೆಂಕಟೇಶ್‌ 
(ಪದ್ಯವನ್ನು ಪುಟ 4ರಲ್ಲಿ ಮುದ್ರಿಸಲಾಗಿದೆ) 


15-12-15 ಮಂಗಳವಾರ ಸಂಜೆ 6.00 ಕ್ಕೆ 
ವಚನ ವಿಹಾರ 


(ಸಂಗೀತಾತ್ಮಕ ಸಾಕ್ಷ್ಯಚಿತ್ರ ಪ್ರದರ್ಶನ) 


21-12-15 ಸೋಮವಾರ ಸಂಜೆ 6.00ಗಂಟೆ 
ಎಂ. ಎ ರಾಮಾನುಜಯ್ಯಂಗಾರ್‌ ದತ್ತಿಕಾರ್ಯಕ್ರಮ - ಉಪನ್ಯಾಸ 
ಡಾ| ಕೆಳದಿ ವೆಂಕಟೇಶ ಜೋಯಿಸ್‌ 
(ಕ್ಯೂರೇಟರ್‌, ಕೆಳದಿ ಮ್ಯೂಸಿಯಂ) 
ವಿಷಯ : ಹಸ್ತಪ್ರತಿಗಳ ಪಾರಂಪರಿಕ ರಕ್ಷಣೆ 


ci ಶುಕ್ರವಾರ ಬೆಳಿಗ್ಗೆ 10.30 ಗಂಟೆ 


ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 


("ಶಾ' ಬಾಲೂರಾವ್‌ ಅನುವಾದ ಪ್ರಶಸ್ತಿ' ಮತ್ತು 
“ಶಾ'ಬಾಲುರಾವ್‌ ಯುವಬರಹಗಾರ ಪ್ರಶಸ್ತಿ' 


ಮುಖ್ಯ ಅತಿಥಿಗಳು : ಡಾ. ಸಿ.ಎನ್‌. ರಾಮಚ೦ದ್ರನ್‌ 
(ಪ್ರಸಿದ್ಧ ವಿಮರ್ಶಕರು ,ಲೇಖಕರು) 


1101881850 December 2015 


Vol. 02 Issue 09 


“ಅಕ್ಕರಗೊಟ್ಟಿ ಕಾರ್ಯಕ್ರಮ 
(11-12-2015 ನೇ ಶುಕ್ರವಾರ ಸಂಜೆ 6.00ಗಂಟೆ 
ಚಾಲನೆ : ಡಾ| ನಳಿನಿ ವೆಂಕಟೇಶ್‌) 


ಪಂಪಭಾರತದ 13ನೇ ಅಶ್ವಾಸದ ಪದ್ಯ- 7ಎ ಮತ್ತು ಮಂದಿನ ಗದ್ಯಭಾಗಗಳ ಅರ್ಥಜಿಜ್ಞಾಸೆ 
ಕ್ರಂದತ್ಸ್ಯಂದನ ಜಾತ ನಿರ್ಗತ ಶಿಖಿ ಜ್ಞಾಳಾ ಸಹಸ್ತಂಗಳಾ 

ಬಂದೆತ್ತಂ ಕವಿದಟ್ಟ್‌ ಜೀವ ಶವ ಸಂಘಾತಂಗಳಂ ಚಕ್ಕು ಮೊ 

ಕೈಂದಾಗಳ್‌ ಕಡಿದುಗ್ರ ಭೂತ ನಿಕರಂ ಕೆಯ್‌ ಬೇಯೆ ಬಾಯ್‌ ಬೇಯೆ ತಿಂ 

ಬಂದ ತನ್ನ ಮನಕ್ಕಗುರ್ವಿಸುವಿನಂ ದುರ್ಯೋಧನಂ ನೋಡಿದಂ (13-71) 

ವ॥ ನೋಡಿ ಕನಲ್ವ ಕೆಂಡದ ಮೇಲೆ ಪಚೆಯ ಬೇವಿನೆಣ್ಣೆಯೊಳ್‌ ತೊಬ್ಬ ಕ್ಕಿ 
ಬೆಳ್ಳುಳ್ಳಿಯ ಕಂಪಿನಂತೆ ಬಳ್ಳುವಿನ ಬಾಯೊಳಳುರ್ವ ಕೆಂಡಂಗಳೊಳ್‌ ಸುಟಿದು 

ಬೇವ ಪೆಣಂಗಳ ಕಂಪು ನಾಜುವುದರ್ಕೆ ಸೈರಿಸಲಾಜದೆ ಕೋಳ್ಬಾಂಟಿನೊಳ 
ಕೊಳುಗುಳವಂ ಕಟಿದು ಪೋಗಿ ವಿಳಯ ಕಾಳ ವಿಘಟ್ಟಿತಾಷ್ಠ ರಿಗ್ಭಾಗ ಸಂಧಿ 

ಬಂಧನ ಗಗನ ತಳಮೆ ಧರಾತಳಕ್ಕೆ ಪಠೆದು ಬಿಲ್ಲಿಂತಾನುಮಾದಿ ವರಾಹಂಸಮುದ್ರ 
ಮುದ್ರಿತ ಢರಾಮಂಡಳಮಂ( ರಸಾತಳದಿಂದೆತ್ತಿ ಬಂದುದು ನಭೋ) ಮಂಡಳ ಸ್ಥಾನಮೆ 
ಸಲಿಲ ಪರಿಪೂರಿತಮಾದಂತಾನಮಾಗಿ ( 1-7) 

ಇದು ಪಾಠಾಳಬಿಲಕ್ಕೆ ಬಾಗಿಲ್‌ 


ಆಧುನಿಕ ವಚನಗಳು 


-ಜಿ. ಅಬ್ದುಲ್‌ ಬಷೀರ್‌ 
ಬಸವ ಬಸವಾ ಎಂದರೆ ಬಂಧು 
ಬಸವ ಬಸವಾ ಎಂದರೆ ಪಿತ 
ಬಸವ ಬಸವಾ ಎಂದರೆ ಮಾತೆ 
ಬಸವ ಬಸವಾ ಎಂದರೆ ಗುರು 
ಬಸವ ಬಸವಾ ಎಂದರೆ ಸಕಲ ಜಪತಪಂಗಳಯ್ಯಾ! 
ಬಸವ ಬಸವಾ ಎಂದರೆ ಪ್ರೀತಿ- ದಯೆ-ಔದಾರ್ಯ- ವಿಶ್ವಾಸ 
ಭರವಸೆಯಲ್ಲದೆ ಬೇರೆಯಲ್ಲವಯ್ಯಾ! 
ಬಸವ ಬಸವಾ ಎಂದರೆ ಶಿವನಲ್ಲದೆ ಅನ್ನಲ್ಲಯ್ಯಾ! 
ಇಂಥ ಬಸವಂದಿರ ಸಹಸ್ರ ಸಹಸ್ರ ಕಾಣುವಂತೆ ಮಾಡು 


“ಅಲ್ಲಾರಖಾ' ನಿನ್ನ ಧರ್ಮ. ॥1॥ 


ಕವಿ ಗೋಷ್ಠಿಯ ಕವನಗಳು 


ಕವಿ ಗೋಷ್ಠಿಯಲ್ಲಿ ವಾಚನ ಮಾಡಿದ ಕವನಗಳನ್ನು 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಎಲ್ಲಾ ಸದಸ್ಯರಿಗೂ ತಲುಪಿಸುವ 
ಉದ್ದೇಶದಿಂದ ಹೊಂಗನಸು ಪತ್ರಿಕೆಯಲ್ಲಿ ಸ್ಥಳಾವಕಾಶ ಆದ್ಯತೆ 
ಮೇರೆಗೆ ಪ್ರತಿ ತಿಂಗಳೂ ಆಯ್ದ ಕವನಗಳನ್ನು ಪ್ರಕಟಿಸಲಾಗುವುದು. 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಸದಸ್ಯರಾದ ಶ್ರಿ 
ರಾಜೇಂದ್ರಪ್ರಸಾದ್‌ ಅವರು ರಚಿಸಿದ ಕವನವನ್ನು ಈ ಕೆಳಗೆ 
ನೀಡಲಾಗಿದೆ: 
ಹಿರಿಯಣ್ಣ 
ನಿಮಗಾಗಿ ನಾನೆಂದು ಬಳಿಬ೦ದ ಹಿರಿಯಣ್ಣ 
ಅರಿವಾಗದಂತೆ ಅಡಿಗಡಿಗೆ ತಿನಿಸಿಬಿಟ್ಟ ಬಿಳಿಸುಣ್ಣ 
ದೇವರಿತ್ತ ಕಾಮಧೇನುವೆಂದು ಗಣಕಯಂತ್ರ ಕೈಯಲಿಟ್ಟ 
ಮಗ್ಗಿಕಲಿತು ಗುಣಿಸುವುದನು ಪೂರ್ತಿಯಾಗಿ ಮರೆಸಿಬಿಟ್ಟ 
ನಮ್ಮ ಜನರ ಬುದ್ದಿಬಲವ ಜಾಣತನದಿ ಬಳಸಿಕೊಂಡ 
ಎಣಿಸಲಾರದಷ್ಟು ಹಣವ ಬೊಕ್ಕಸಕ್ಕೆ ತುಂಬಿಕೊಂಡ 
ನಮ್ಮ ಜನರ ಕಿಸೆಯತುಂಬಾ ರೂಪಾಯಿಗಳನು ತುಂಬಿಬಿಟ್ಟ 
ಹಣದಮತ್ತಿನಲ್ಲಿ ಭಾರತೀಯ ತನ್ನ ತನವ ಮರೆತುಬಿಟ್ಟ 
ಪಕ್ಕದೂರ ಕಾಣದವನು ಅಮೇರಿಕಾದ ರಂಗಿನಲ್ಲಿ ಮುಳುಗಿಬಿಟ್ಟ 
ರಾಗಿಮುದ್ದೆ ನುಂಗುವವನು ಪಿಜ್ಜ ಬರ್ಗರ್‌ ಕೋಲ ಚಟವ ಕಲಿತುಬಿಟ್ಟ 
ನಮ್ಮ ವೇದ ಯೋಗ ರಾಗಗಳನು 
ಅಮದುಮಾಡಿಕೊಂಡುಬಿಟ್ಟ 
ಮಲ್ಟಿಜಿಮ್ಮು ರಾಕು ಬ್ರೇಕು ಸಂಸ್ಕೃತಿಯ ಭಾರತಕ್ಕೆ ತಂದುಬಿಟ್ಟ 
ಕರುಳಕುಡಿಗಳನ್ನು ಅಪ್ಪ ಅಮ್ಮನಿಂದ ಕಸಿದು ಅಮೇರಿಕಾದಲ್ಲಿ ಬಂದಿಸಿಟ್ಟ 
ಓಂಟಿತನದ ಬೇಗೆಯಲ್ಲಿ ಅವರ ಬದುಕ ನಿತ್ಯನರಕ ಮಾಡಿಬಿಟ್ಟ 
ಅಪ್ಪ ಅಮ್ಮ ಅಣ್ಣ ತಂಗಿ ಬೆಸುಗೆಗಳನು ಬಿಡಿಸಿಬಿಟ್ಟ 
ಓಂದೆಬಳ್ಳಿ ಹೂಗಳಂತೆ ನಲಿಯುತ್ತಿದ್ದ ಜೀವಿಗಳನು 
ಅಮೀಬಗಳಾಗಿ ಮಾಡಿಬಿಟ್ಟ 
ಅಮೇರಿಕಾದ ಗೊಬ್ಬರಕ್ಕೆ ಒಗ್ಗಿಕೊಂಡು ಭಾರತೀಯ 
ಮೃಷ್ಟಾನ್ನ ಸವಿಯ ಮರೆತುಬಿಟ್ಟ 
ಹಿರಿಯಣ್ಣನಾಟ ಅರಿಯುವಪ್ಪರಲ್ಲಿ ಅವನು ಸಂಪೂರ್ಣವಾಗಿ ಕೆಟ್ಟ 


December 2015 Honganasu 


Vol. 02 Issue 09 


ಪ್ರೊ.ಸೂರ್ಯನಾಥ್‌ ಯು. ಕಾಮತ್‌ 
26-04-1937-21-10-15 


ಶ್ರೇಷ್ಠ ಇತಿಹಾಸ ತಜ್ಞ, ಖ್ಯಾತ 
ಸಂಶೋಧಕ ಪ್ರೊ. ಸೂರ್ಯನಾಥ್‌ 
ಯು.ಕಾಮತ್‌ ರವರು ದಿನಾಂಕ 21- 
10-15ರಂದು ಬೆ೦ಗಳೂರಿನಲ್ಲಿ 
ನಿಧನರಾದರು. ಕರ್ನಾಟಕ ಇತಿಹಾಸ 
ಅಕಾದೆಮಿಯ ಸಂಸ್ಥಾಪಕ ಸದಸ್ಯರಲ್ಲಿ 
ಒಬ್ಬರಾಗಿದ್ದರು. ಇತಿಹಾಸ ಅಕಾದೆಮಿ 
ಪ್ರಾರಂಭವಾಗಿ ಇಂದಿಗೆ 29 ವರ್ಷಗಳು 
ಕಳೆದಿದೆ. ಕರ್ನಾಟಕ ರಾಜ್ಯ 
ಪತ್ರಾಗಾರ(ಗೆಜೆಟಿಯರ್‌) ಇಲಾಖೆಯ ನಿರ್ದೇಶಕರಾಗಿಯೂ 
ಕಾರ್ಯನಿರ್ವಹಿಸಿದ್ದರು. ಮಿಥಿಕ್‌ ಸೊಸೈಟಿನಲ್ಲೂ ಸಹ ಬಹಳ 
ದೀರ್ಪಕಾಲ ಸೇವೆ ಸಲ್ಲಿಸಿದ್ದರು.ದೇಶ ಕಂಡ ಒಬ್ಬ ಮಹಾನ್‌ 
ಜನಸಾಮಾನ್ಯರ ಇತಿಹಾಸಕಾರ ಸೂರ್ಯನಾಥ್‌ ಕಾಮತ್‌ರ 
ನಿಧನದಿಂದ ತುಂಬಲಾರದ ನಷ್ಟವಾಗಿದೆ. ಕೇಂದ್ರ ಸಾಹಿತ್ಯ 
ಅಕಾಡೆಮಿಯ ಪ್ರಶಸ್ತಿಯನ್ನು ಸ್ಟೀಕರಿಸಿದ್ದರು.ಅವರಿಗೆ 78 ವರ್ಷ 
ವಯಸ್ಸಾಗಿತ್ತು. 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನವು ಅವರಿಗೆ ಶ್ರದ್ಧಾಂಜಲಿ 
ಅರ್ಪಿಸುತ್ತದೆ 


ಮೊದಲನೇ ಪುಟದಿಂದ 


ಅಶ್ಚಮೀಧ ಮಾಡುವ ಮಹಾನ್‌ ಮಲ್ಲರಿಗೆ ಲಭ್ಧವಿರುವ ಅವಕಾಶ 
ಈವರೆಗೆ ರಾಜಸೂಂರುಂರರಾಗ ಮಾಡಿದಂಥ 
ನಮಗೆಲ್ಲಿದೆ.ರಾಜಸೂಯಯಾಗ ಮಾಡಿದ ನಮ್ಮಂಥವರು ಊರಿನ 
ಕಡೆಬೀಡಿನ ಕೋಟೆಯಗುಡಿ ಬೊಡ್ಡಿಯರನ್ನಾದರೂ ತಿಳಿದಿದ್ದೇವೆಯೆ? 
ಅಮರಾವತಿ ಎಲ್ಲಿ? ನರಾಧಮರಾದ ನಾವೆಲ್ಲಿ? ಈಶ್ವರನ ಕೃಪೆಯಿಂದ 
ಅಮರಾವತಿಗೆ ಹೋಗುವ ಭಾಗ್ಯ ನನ್ನದಾಯಿತು. ಎಂದು ಕಲಿಪಾರ್ಥನು 
ನಗುತ್ತ ಹೇಳುತ್ತಾನೆ. 


ಈ ಸಂದರ್ಭದಲ್ಲಿ ಅರ್ಜುನ ಅಮರಾವತಿ ಎಂಥವರಿಗೆ ಮಾತ್ರ 

ಹಾಗು ತನಗೆ ಅಲ್ಲಿಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು 
ಎಂಬುದನ್ನು ಇಲ್ಲಿ ಹೇಳುತಿದ್ದಾನೆ. ಅಶ್ವಮೇಧ ರಾಜಸೂಯಕ್ಕಿಂತ 
ದೊಡ್ಡಯಾಗ, ಪಾಂಡವರು ಈಗಾಗಲೆ ಮಾಡಿರುವದು 
ರಾಜಸೂಯವನ್ನು. ಮಾತಲಿ ಅಮರಾವತಿ ಪ್ರವೇಶದ ಅದೃಷ್ಟ 
ಅರ್ಜುನನಿಗೆ ಒಲಿದು ಬಂದದ್ದನ್ನು ಹೇಳಿದಾಗ ಅರ್ಜುನ ಈ ರೀತಿ 
ಹೇಳಿದ್ದಾನೆ.ಇಲ್ಲಿ ಅಮರಾವತಿ ಪ್ರವೇಶ ಸಾಮಾನ್ಯಜನರಿಗೆ ಕಷ್ಟ 
ಎಂಬುದನ್ನು; ಹೇಳುತ್ತಿದ್ದಾನೆ. ಅಶ್ವಮೇಧದ ಮಲ್ಲರುಎಂದು ಹೇಳುತ್ತ ಅದು 
ದೊಡ್ಡಯಜ್ಞ ಎಂದು" ಸೂಚಿಸಿ ಅವರಿಗೆ ಸ್ವರ್ಗಪ್ರವೇಶ “ಸಾಧ್ಯ 
ರಾಜಸೂಯ' ಮಾಡಿದವರಿಗೆ ಆ ಭಾಗ್ಯವೆಲ್ಲಿ ಎಂದಿದ್ದಾನೆ. ಇಲ್ಲಿ 'ಬಲ್ಲರೇ 
ಕಡೆಬೀಡಕೋಟೆಯ ಗುಡಿಯ ಬೊಡ್ಡಿಯರ'ಎಂದು ಹೇಳಿರುವುದು 


Honganasu 


December 2015 


ಎಚ್‌.ಎಸ್‌. 


ಕನ್ನಡ ಸಾಹಿತ 
ಲೋಕದ ಬಹುಮುಖ ಪ್ರತಿಭೆ, 
ಆಕಾಶವಾಣಿಯ ಕಾರ್ಯ 
ನಿರ್ವಾಹಕಿಯಾಗಿದ್ದ ಎಚ್‌ 
ಎಸ್‌ ಪಾರ್ವತಿ ಅವರು 
ನಿಧನರಾಗಿದ್ದಾರೆ. ಅವರಿಗೆ 81 
ವರ್ಷ ವಯಸ್ಸಾಗಿತ್ತುಪಾರ್ವತಿ 
ಅವರು ಲೇಖಕಿ, 
ಅನುವಾದಕಿಯಾಗಿ ಕನ್ನಡ 
ಸಾಹಿತ್ಯ ಲೋಕದಲ್ಲಿ ಬೆಳೆದವರು.ಕರ್ನಾಟಕ ಲೇಖಕಿಯರ 
ಸಂಘದ ಸ್ಥಾಪಕ ಅಧ್ಯಕ್ಷೆಯಾಗಿದ್ದರು.ಇವರ ಅನೇಕ ಕಥೆಗಳನ್ನು 
ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಾಕ್ಷ್ಯಚಿತ್ರ ರೂಪದಲ್ಲಿ 
ಹೊರತಂದಿದೆ.ಇವರಿಗೆ ಉತ್ತರಪ್ರದೇಶ ಸರ್ಕಾರದಿಂದ ಸಾಹಿತ್ಯ 
ಸೌಹಾರ್ದೆ ಪ್ರಶಸ್ಥಿ. ಕರ್ನಾಟಕ ಸಾಹಿತ್ಯ ಅಕಾಡಮಿ 
ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್‌. ಕರ್ನಾಟಕ 
ಅನುವಾದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 
ಹಾಗೂ ಹಲವಾರು ಇತರ ಪ್ರಶಸ್ತಿಗಳು ಲಭಿಸಿವೆ. 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನವು ಅವರಿಗೆ ಶ್ರದ್ಧಾಂಜಲಿ 
ಅರ್ಪಿಸುತ್ತದೆ 


ಪಾರ್ವತಿ 


ಕೇವಲ ರೂಢಿಯ ಮಾತಾಗಿದೆ. ಜೊತೆಗೆ ಪಾರ್ಥನು ನಗುತ್ತ ಈ 
ಮಾತನ್ನು ಹೇಳುತ್ತಿರುವುದು. 


ಅರ್ಜುನ ದೇವಲೋಕಕ್ಕೆ ಹೋಗುತ್ತಿರುವುದು ಸಶರೀರನಾಗಿ, 
ಮನುಷ್ಯನಾಗಿ. ಸಾವಿನ ನಂತರ ಪುಣ್ಯಫಲದಿಂದ ದೈವತ್ವ ಪಡೆದಲ್ಲ. 
ದೇವಲೋಕದ ಬೊಡ್ಡಿಯರನ್ನು ನೋಡಲಿಕ್ಕೂ ಅಲ್ಲ. ಅವನು 
ಇಂದಕೀಲಕ್ಕೆ ಬರುವಾಗಲೇ ಧರ್ಮರಾಯನು” ಸೋಲದಿರು 
ಸುರಸತಿಯರಿಗೆ, ಸಮ್ಮೇಳವಾಗದಿರು ಅವರೊಡನೆ, ಕೈ ಮೇಳವಿಸುವುದು 
ಕಾಮವೈರಿಯ ಚರಣಕಮಲದಲಿ” ಎಂದಿದ್ದಾನೆ. ಹೋದೆಡೆಯಲ್ಲೆಲ್ಲ 
ಕಟ್ಟಿಕೊಂಡು ಬರುವ ಅರ್ಜುನನ ಗುಣ ಗೊತ್ತಿದ್ದೇ ಈ ಮಾತನ್ನು 
ಅಣ್ಣನಾದವನು ಈ ಮಾತನ್ನು ಹೇಳಿದ್ದಿರಬಹುದು. ದ್ರೌಪದಿಯೂ 
ಸಹ "ನೆನೆಯದಿರು ತನುಸುಖವೆಎಂದು ಹೇಳಿಕಳುಹಿಸಿದ್ದಾಳೆ. ಆದ್ದರಿಂದ 
ಕಡೆಬೀಡ ಕೋಟೆಯ ಗುಡಿಯ ಬೊಡ್ಡಿಯರೂ ನಮಗೆ ಲಭ್ಯವಾಗಿಲ್ಲ 
ಎಂಬ ಸಂಕಟ ಅವನಿಗೇನು ಇಲ್ಲಮಾತಲಿಯ ಬಳಿ ಲಘುವಾಗಿ 
ಈಮಾತನ್ನು ಹೇಳುತ್ತಿದ್ದಾನೆ ಅಷ್ಟೆ ಈ ಬಗ್ಗೆಯ ಚರ್ಚೆಯು ತುಂಬ 
ಉಪಯುಕ್ತವಾಗಿ ಚಿಂತನೆಗಳ ಕಡೆತದಿ೦ದ ಹೊಸ ಆಲೋಚನೆಗಳಿಗೆ 
ಎಡೆಗೊಟ್ಟತು. ಚರ್ಚೆಯಲ್ಲಿ ಪ್ರೊಅಶ್ವಥನಾರಾಯಣ., ಶ್ರೀ.ಟಿ. ಆರ್‌. 
ಅನಂತರಾಮು, ಡಾ. ನಳಿನ ವೆಂಕಟೇಶ್‌, ಡಾ.ಜಯಮ್ಮ ಕರಿಯಣ್ಣ, 
ಡಾ.ಪಿ.ವಿ. ನಾರಾಯಣ, ಪ್ರೊಅಬ್ಬುಲ್‌ ಬಶೀರ್‌, ಶ್ರೀ ಗುರುಪ್ರಸಾದ್‌, 


ಶ್ರೀ ವೆಂಕಟರಮಣಯ್ಯ, ರವೀಂದನಾಥ್‌ ಮುಂತಾದವರು ಪಾಲ್ಗೊಂಡು 
[a 


ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. 


Vol. 02 Issue 09 


ವಚನ ವಿಹಾರ 


ಸಂಗೀತಾತ್ಮಕ ಚಿತ್ರಗಳ ಪ್ರದರ್ಶನ 


ಸೋಮವಾರ 23-11-2015 ರಂದು ಸಂಜೆ ಆರು 
ಗಂಟೆಗೆ ವಚನ ವಿಹಾರ - ವಚನಗಳ ಗಾಯನ ಮತ್ತು 
ವ್ಯಾಖ್ಯಾನಗಳನ್ನು ಒಳಗೊಂಡಿರುವ ವಿಡಿಯೋ ಚಿತ್ರಗಳ 
ಪ್ರದರ್ಶನ ನಡೆಯಿತು.ಸುಮಾರು ಒಂದು ಗಂಟೆಯ ಈ 
ಸಂಗೀತಮಯ ಕಾರ್ಯಕ್ರಮದಲ್ಲಿ ವಚನ ಚಳುವಳಿ, ಬಸವಣ್ಣ 
ಅವರ ಪಾತ್ರದ ಬಗ್ಗೆ ಬಹಳ ರಸವತ್ತಾಗಿ ವಿವರಿಸಲಾಗಿದ್ದು 
ಜೊತೆಗೆ ವಚನಗಳನ್ನು ಪ್ರಸಿದ್ಧ ಗಾಯಕರು ಇಂಪಾಗಿ 
ಹಾಡಿರುವ ಭಾಗಗಳೂ ಇದ್ದು ಅಧಿಕ ಸಂಖ್ಯೆಯಲ್ಲಿ ಹಾಜರಿದ್ದ 
ಸಭಿಕರಿಗೆ ಹೊಸ ಅನುಭವವನ್ನು ತಂದುಕೊಟ್ಟಿತು. 


ದಿನಾಂಕ : 26-11-2015 ಗುರುವಾರ ಸಂಜೆ 6ಕ್ಕೆ 

ತೀ.ನಂ.ಶ್ರೀ. ಸ್ಮಾರಕ ವಿಶೇಷ ಉಪನ್ಯಾಸ 

ವಿಷಯ: “ ಸಂಸ್ಕೃತ ನಾಟಕಗಳ ವಿಮರ್ಶೆ - ತೀ.ನಂ.ಶ್ರೀ. 
ಅವರ ದೃಷ್ಟ 1 

ಅಧ್ಯಕ್ಷತೆ : ಡಾ. ಜೆ.ಶ್ರೀನವಾಸ ಮೂರ್ತಿ 

ಸುಪ್ರಸಿದ್ಧ ವಿಮರ್ಶಕರು ಹಾಗೂ ರಂಗ ಕರ್ಮಿಗಳು 

ಉಪನ್ಯಾಸಕರು : ಡಾ. ಬಿ.ಎನ್‌.ಸುಮಿತ್ರಾಬಾಯಿ, ಸುಪ್ರಸಿ ಸಿದ್ಧ 
ವಿಮರ್ಶಕರು 


28-11-2015 ಶನಿವಾರ ಸಂಜೆ 6ಕ್ಕೆ ಸರ್‌.ಸಿ.ವಿ 
ರಾಮನ್‌ ಸ್ಮಾರಕ ಉಪನ್ಯಾಸ 
ಉಪನ್ಯಾಸಕರು ಡಾ. ಹಾಲ್ದೊಡ್ಡೇರಿ ಸುಧೀಂದ್ರ 
ವಿಷಯ ರಾಮನ್‌ ಬಿತ್ತಿದ ಬೀಜಗಳು- 


ನಿರಂತರ ಫಲ ನೀಡುವ ಹೆಮ್ಮರಗಳಾದ ಕಥೆ 
ಈ ಎರಡೂ ಕಾರ್ಯಕ್ರಮಗಳ ವರದಿಯನ್ನು ಡಿಸೆಂಬರ್‌ 
2015 ರ ಸಂಚಿಕೆಯಲ್ಲಿ ನೀಡಲಾಗುವುದು 


ಶಾಶ್ವತ ನಿಧಿ 
ಸಾಹಿತ್ಯಾಸಕ್ತರಲ್ಲಿ ಒಂದು ಬಿನ್ನಹ 


ಪ್ರತಿಷ್ಠಾನದ ಮುಂದೆ ಹಸ್ತಪ್ರತಿಗಳ ರಕ್ಷಣೆ. ಡಿಜಿಟೀಕರಣ 
ಮತ್ತು ಅಧ್ಯಯನ, ಮಾಧ್ಯಮ ಕನ್ನಡ ಬರನಣಿಗೆಯ ಬಗೆಗಿನ 
ಸ್ನಾತಕೋತ್ತರ ಡಿಪ್ಲೊಮ ತರಗತಿಗಳನ್ನು ನಡೆಸುವುದು, ನಮ್ಮ 
ಹಿರಿಯ ಸಂಶೋಧಕರ ಬಗ್ಗೆ ಸಾಕ್ಷ ಚಿತೆಗಳನ್ನು ತಯಾರಿಸುವ 
ಯೋಜನೆ, ಮೌಲಿಕ ಪು ಪುಸ್ತಕಗಳ ಪ್ರಕಟಣೆ, ಹಳಗನ್ನಃ ಡದ ವಿಶೇಷ 
ಅಧ್ಯಯನಕ್ಕಾಗಿ ವಿಶೇಷ 'ಕಾರ್ಯಕ್ರಮಗಳನ್ನು ರೂಪಿಸುವುದು 
ಇಂತಹ ಹಲವಾರು ಯೋಜನೆಗಳು ಮುಂದಿವೆ: ಇವಕ್ಕೆಲ್ಲ ಹಣದ 
ಆವಶ್ಯಕತೆ ಇದೆ. 


ಈ ದಿಸೆಯಲ್ಲಿ ಪ್ರತಿ 
ಸ್ಥಾಪಿಸುವ ಆಲೋಚನೆಯಲ್ಲಿದೆ.ಈ ನಿಧಿಯ ಮೇಲಿನ ಬಡ್ಡಿ 
ಹಣದಿಂದ ನಮ್ಮ 


ಉದ್ದೇಶ ಸಾಕಾರಗೊಳ್ಳಲು ತಮ್ಮಂತಹ ಉದಾರಿಗಳ ನೆರವು ಅಗತ್ಯ 


ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ನ 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಧನಸಹಾ 


ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. ಕ ತಾಯ ನ ತ 


ಚಟುವಟಿಕೆಗಳಿಗೆ ಬೆ೦ಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ 
ಮತ್ತಷ್ಟು ಶ್ರೀಮ೦ತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 


ಷ್ಠಾನವು ಒಂದು ಶಾಶ್ಚತ ನಿಧಿಯನ್ನು 


ಮುಂದಿನ ೦ಶೋಜನೆಗಳನ್ನು 
ಕಾರ್ಯಗತಗೊಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ 


ತಾವು ದತ್ತಿನಿಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ವತ 
ನಿಧಿಗೆ ಉದಾರವಾಗಿ ಧನಸಹಾಯ ಮಾಡುವುದರ ಮೂಲಕ, 
ಪ್ರತಿಷ್ಠಾನದ ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, 
ಪ್ರತಿಷ್ಠಾನದ ಪ್ರಕಟಣೆಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ 
ಮೂಲಕ ಹಲವು ವಿಧಗಳಲ್ಲಿ ನಮ್ಮ ಜೊತೆ ಕೈ 
ಜೋಡಿಸಬಹುದಾಗಿರುತ್ತದೆ. 

ಪ್ರತಿಷ್ಠಾನಕ್ಕೆ ನೀಡುವ ನಿಧಿಯ ಮೊಬಲಗಿನ ಮೇಲೆ ಭಾರತ 
ಸರ್ಕಾರದ ಆದಾಯ ತೆರಿಗೆ ಕಾನೂನಿನ "80 ಜಿ' ಅನ್ವಯ 
ತೆರಿಗೆ ವಿನಾಯಿತಿ ದೊರೆಯುತ್ತದೆ. 


ತಾವು ತಮ್ಮ ಕಾಣಿಕೆಗಳನ್ನು ಚೆಕ್‌/ಡಿಡಿ ಮೂಲಕ 
ಪ್ರತಿಷ್ಠಾನದ ಹೆಸರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 


೦ 


ಶಾಶ್ವತ ನಿಧಿಗೆ 2015 ರ ಸೆಪ್ಟೆಂಬರ್‌ ಹಾಗೂ 
ಅಕ್ಟೋಬರ್‌ತಿ೦ಗಳುಗಳಲ್ಲಿ ಕಾಣಿಕೆ ನೀಡಿರುವವರ ಪಟ್ಟ: 


ಶ್ರೀ ಎ.ಎನ್‌. ಪ್ರಕಾಶ್‌, ವೈ ಎಸ್‌ ವರದರಾಜನ್‌, ಶ್ರೀಮತಿ 
ನಾಗಮಣಿ ಎಸ್‌ ರಾವ್‌, ಶ್ರೀ ಟಿ. ಆರ್‌.ಅನಂತರಾಮು, 
ಡಾ. ಪಿ.ವಿ. ನಾರಾಯಣ, ಶ್ರೀ. ಬಿ.ಎಸ್‌. ಗುರುಪ್ರಸಾದ್‌ 


ಇಲ್ಲಿಯವರೆಗೆ ಸಂಗ್ರಹಿಸಲಾದ ಮೊತ್ತ ರೂ. 15.85 ಲಕ್ಷ 


December 2015 Honganasu 


Vol. 02 Issue 09 


ಪದಚರಿತೆ 
ಒಂದಷ್ಟು ಪದಗಳ ಮೂಲಚೂಲಗಳ ಹುಡುಕಾಟ 


ಅಮ್ಮ: ಕನ್ನಡದ ಮಕ್ಕಳೆಲ್ಲ ತಮ್ಮ ಮಾತನ್ನು ಪ್ರಾಯಶಃ 
ಶುರು ಮಾಡುವುದೇ ಅಮ್ಮ ಎನ್ನುವುದರ ಮೂಲಕ. ಅಮ್ಮ 
ಎಂದರೆ ತಾಯಿ ಎಂದು ಅರ್ಥ ಎಂಬುದು ಎಲ್ಲರಿಗೂ 
ತಿಳಿದಿದೆ. ಅಮ್ಮುನಷ್ಟು ಹತ್ತಿರವಾದವರು ಜಗತ್ತಿನಲ್ಲಿ 
ಯಾರಿಗಾದರೂ ಯಾರಿದ್ದಾರು?ಎಷ್ಟು ಕವಿತೆಗಳು, ಹಾಡುಗಳು 
ಅಮ್ಮನನ್ನು ಕುರಿತು ಹಾಡಿಲ್ಲ, ಹೊಗಳಿಲ್ಲ!ಆದರೆ ಅಮ್ಮ ಎಂಬ 
ಶಬ್ದಕ್ಕೂ ತಾಯಿ ಎ೦ಬ ಅರ್ಥಕ್ಕೂ ಇರುವ ಸಂಬಂಧವೇನೂ 
ಅನನ್ಯವಾದುದೂ ಅಲ್ಲ, ಮೊದಲಿಂದ ಇರುವಂಥದೂ ಅಲ್ಲ. 
ಕನ್ನಡದ ಆದಿಕವಿ ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿ 
ಅಮ್ಮ ಎ೦ಬ ಶಬ್ದ ಬಳಕೆಂಯಾಗಿರುವುದು ತಂದೆ 
ಎಂಬರ್ಥದಲ್ಲಿ!ದೌತ್ಯಕ್ಕೆ ಬಂದ ಕೃಷ್ಣ ಕರ್ಣನನ್ನು ಏಕಾಂತದಲ್ಲಿ 
ಭೇಟಿಂಯಾಗಿ ಅವನ ಹುಟ್ಟಿನ ರಹಸ್ಯವನ್ನು ತಿಳಿಸಲು 
ತೊಡಗುವಾಗ ಹೇಳುವ ಮಾತಿದು: “ಒಯ್ಯನೆ ಕೇಳ ಕರ್ಣ, 
ನಿನ್ನಾದಿಯೊಳ್‌ ಅಬ್ಬೆ ಕೊಂತಿ, ನಿನಗಮ್ಮನ್‌ ಅಹರ್ಪತಿ” 
ಎಂದರೆ ನನ್ನ ತಾಯಿ ಕುಂತಿ, ತಂದೆ ಸೂರ್ಯ ಎಂದು. 
ಇದೇ ವಾಕ್ಯದಲ್ಲಿದೆಯಲ್ಲ ತಾಯಿ ಎಂಬುದಕ್ಕೆ ಇದ್ದ ಪದ 
ಅಬ್ಬೆ. ಇದು ಅವ್ವೆ, ಅವ್ವ ಎಂದೂ ಆಗುತ್ತದೆ. ಚಂದಿಯಮ್ಮ 
ಕೊತ್ತಮ್ಮ ಮುಂತಾದ "ಅಮ್ಮ'ದಿಂದ ಕೊನೆಯಾಗುವ ಗಂಡುಸರ 
ಹೆಸರುಗಳು ಹಳೆಯ ಶಾಸನಗಳಲ್ಲಿಯೇ ಸಿಕ್ಕುತ್ತವೆ. ಕನ್ನಡದ 
ಕೆಲವು ಪ್ರಸಿದ್ಧ ಹೆಸರುಗಳನ್ನು ನೋಡಿ: ಅಲ್ಲಮ, ಎಚ್ಚಮ 
ಇತ್ಯಾದಿ. ಅವುಗಳ ಕೊನೆಯಲ್ಲಿರುವ “ಅಮ' ಎಂಬುದು "ಅಮ್ಮ 
ಎಂಬುದರ ಸವಕಳಿ ರೂಪ ಎಂದು ಪಂಡಿತರು 
ಹೇಳುತ್ತಾರೆ."ಅಮ]' ಎ೦ಬ ಶಬ್ದವನ್ನು ತಾಯಿ ಎಂಬರ್ಥದಲ್ಲಿ 
ಪ್ರಾಯಶಃ ಮೊದಲು ಬಳಕೆಯಾಗಿರುವುದು ಭೀಮಕವಿಯ 
"'ಬಸವಪುರಾಣ'ದಲ್ಲಿ.ಇವನು ಹದಿನಾಲ್ಕನೆಯ ಶತಮಾನದ 
ಕವಿ.ಇದಕ್ಕಿಂತ ಮುಂಚೆಯೇ ಯಾವಾಗಲೋ ಆಡುಮಾತಿನಲ್ಲಿ 
ಅರ್ಥ ಬದಲಾಗಿರಬೇಕು. ಹೀಗೆ ತೀರ ಬದಲಾದ ಅರ್ಥ 
ಏಕೆ ಆಯಿತು ಎಂಬುದು ನಿಗೂಢವೇ ಸರಿ 


ತಾಯಿ ಎಂಬ ಅರ್ಥವಿದ್ದರೂ, ಸ್ತ್ರೀಲಿಂಗ 
ರೂಪವಾದರೂ, ತಾಯಂದಿರು ಗಂಡು ಮಕ್ಕಳನ್ನು 
ಲಲ್ಲೈಸುವಾಗಲೋ, ಗೆಳೆಯನನ್ನು ಕುರಿತ ಸಲುಗೆಯ 
ಸಂಬೋಧ'ನೆಂತುಲ್ಲೋ ಈಗಲೂ “ಅಮ್ಮೆ ಎಂದು 
ಕರೆಯುವುದುಂಟಲ್ಲ, ಹಾಗೆಯೇ ಹೆಣ್ಣುಮಕ್ಕಳನ್ನು ಕೆಲವು 
ಸಂದರ್ಭಗಳಲ್ಲಿ “ಅಪ್ಪ' ಎಂದು ಸಂಬೋಧಿಸುವುದೂ ಉಂಟು. 
“ಅಮ್ಮ? ಎಂಬ ಶಬ್ದವು ಆಶ್ಚರ್ಯ, ಆಯಾಸ, ದುಃಖಸೂಚಕ 
ಅವ್ಯಯವಾಗಿಯೂ ಬಳಕೆಯಲ್ಲಿದೆ."ಅಮ್ಮಮ್ಮ' ಎಂಬ 
ದ್ವಿರುಕ್ತಿಯನ್ನೂ ಬಳಸುವ ರೂಢಿಯಿದೆ. 


Honganasu 


December 2015 


- ಡಾ.ಪಿ.ವಿ, ನಾರಾಯಣ 


ಅರಸ: ಅರಸ ಅಥವಾ ಅರಸು ರಾಜನ್‌ ಎಂಬ ಸಂಸ್ಕತ 
ಮೂಲದ್ದೆಂದು ಹೇಳಲಾಗುವ ಶಬ್ದ. ತಮಿಳಿನಲ್ಲಿ ಇದು ಅರಶನ್‌, 
ಅರೈಶನ್‌, ಅರಯನ್‌ ಎಂದೂ, ಮಲಯಾಳಂನಲ್ಲಿ ಅರಶನ್‌ 
ಎಂದೂ, ತೆಲುಗಿನಲ್ಲಿ ಅರಸು ಎ೦ದೂ ತುಳುವಿನಲ್ಲಿ ಅರಸು, 
ಅರಸ ಎಂದೂ ಆಗುತ್ತದೆ. “ಅವನಿಪತಿ ರಾಜಂ ಪಾರ್ಥಿವಂ 
ನೃಪಂ ಕ್ಷತ್ರಿಯಂ ಜನಾಧಿಪ೦ ಅರಸಂ” ಎಂದು “ಅಭಿಧಾನ 
ವಸ್ತುಕೋಶ' ಹೇಳುತ್ತದೆ.ಆಳುವವನು ಎಂಬರ್ಥದಲ್ಲಿ ಈ ಶಬ್ದವು 
ಸುಮಾರು ಕ್ರಿಶ. 500 ರ ಶಾಸನವೊಂದರಲ್ಲಿ ಉಕ್ತವಾಗಿದೆ (“ಶ್ರೀ 
ಚನ್ನಿಯಮ್ಮರಸರ್‌”).”ಪರದರ್ಗೆ ಆ ಪಾರ್ವರ್ಗ್ಗೆ ಆಯ್ತು 
ಅರಸರ್ಗೆ” ಎಂಬುದು "ಕವಿರಾಜಮಾರ್ಗ'ದ ಪ್ರಯೋಗ. “ಅರಸಂ 
ಭೀತನಾದುದನೇತೆಅದಿ೦ಂದಣೆದೆ” ಎಂಬುದು “ಧರ್ಮಾಮೃತ'ದ 
ಮಾತು.ಅರಸರ್‌ ಎಂಬುದು ಇದರ ಬಹುವಚನ ರೂಪ 
(“ಅರಸರ್‌ ಬೆಸವೇಬ್ಬರ್‌” - “ಧರ್ಮಾಮೃತ').ಅರಸು ಎಂಬ 
ರೂಪವೂ ವ್ಯಾಪಕ ಬಳಕೆಯಲ್ಲಿದೆ.”ಅರಸುಗಳೆಲ್ಲಂ 
ಬಾಯ್ಕೇಳ್ದರೆಂದು೦ ಆಶಾಂತರಂಗಳಳ್ಳಿದುವೆಂದುಂ ಕೀರ್ತಿಸೆ” 
(ಪಂಪನ "ಆದಿಪುರಾಣ').”ಅರಸುಗಳಿಗಿದು ವೀರ ದ್ವಿಜರಿಗೆ 
ಪರಮವೇದದ ಸಾರ” ಎಂಬ ಸುಪ್ರಸಿದ್ದ ಮಾತು 
ಕುಮಾರವ್ಯಾನಸದು.ವಚನಗಳಲ್ಲಿ ಮಂಡಲಾಧಿಪತಿಯನ್ನು 
"ಮಂಡಲದ ಅರಸು' ಎಂದೂ ಕರೆಯಲಾಗಿದೆ.ಅರಸ ಶಬ್ದದ 
ಸ್ಲೀಲಿಂಗ ರೂಪ ಅರಸಿ (“ಅರಸರೊಳೆ ನೀಂ ಸರಸಮಂ 
ತೆರಸಿಯವೊಲಾಡುತಿರ್ಪೆ” - “ಕವಿರಾಜಮಾರ್ಗ”).ರಾಣಿಯ 
ಪದವಿ ಎಂಬರ್ಥದಲ್ಲಿ “ಅರಸಿವಟ್ಟ' ಪ್ರಯೋಗವಿದೆ 
(“ಲಂಕೆಯನಾಳ್ಬು ತಾಳ್ಜರಸಿವಟ್ಟಮಂ” - "ಪಂಪರಾಮಾಯಣ. 

ಸಮಾಸಗಳಲ್ಲಿ ಅರಸು ಎಂಬ ಪ್ರಯೋಗವೇ 
ಕಂಡುಬರುತ್ತದೆ. "ಅರಸುಕುಮಾರ' (“ಅರಸುಕುಮಾರಂ 
ಅನಯತರ ಕಡೆಗಣ್ಣಂದೆ ನೋಡಿ” - “ಕವಿರಾಜಮಾರ್ಗ'); 
“ಅರಸುಮಗ' (“ಒಡನೆ ನೆರೆದರಸುಮಕ್ಕಳ” - “ಪಂಪಭಾರತ'); 
"ಅರಸುಗುಣ' (“ಅರಸುಗುಣ೦ ಪಟೆಯನಣಂ ಬರಲಿತ್ತುದೆ” 
- “ಕಾವ್ಯಾವಲೋಕನ'); "ಅರಸುಗಾದೆ' (“ಅರಸುಗಾದೆಗಳನುವಂ 
ನೀನಣಿದು? - “ಕಬ್ಬಿಗರ ಕಾವ') ಇತ್ಯಾದಿ [ಇಲ್ಲಿನ ಅರಸು 
ಪ್ರಮುಖ, ಮುಖ್ಯ ಎಂಬರ್ಥ ಸೂಚಿಸುತ್ತಿದೆ]. 


ಅರಸು ಎಂಬುದು ಅನೇಕ ಕ್ರಿಯಾಸಮಾಸಗಳ 
ಪೂರ್ವಪದವೂ ಹೌದು: "ಅರಸುಗೆಂಯ್‌' ಅಥವಾ 
“ಅರಸುತನ೦ಗೆಯ್‌' ಎಂದರೆ ಆಳ್ವಿಕೆ ಮಾಡು (“ದ್ರುಪದಂ 
ಛತ್ರಾವತಿಯೊಳ್‌ ಅರಸುಗೆಯ್ದಪನೆಂದು” - "ಪಂಪಭಾರತ') 
(“ಅರಸುತನಂಗೆಯ್ದಟಿಪಿಂ” - “ಪಂಪರಾಮಾಯಣ ಗ); 
“ಅರಸುಗಾಣ್‌' ಎಂದರೆ ರಾಜಪದವಿಯನ್ನು ಪಡೆ (“ಕುಜು೦ಬ೦ 
ಅರಸುಗ೦ಡಂತೆ”- "ಧರ್ಮಾಮೃತ') ಇತ್ಯಾದಿ. 


Vol. 02 Issue 09 


ಮಾತಿನ ಮಂಟಪ | Date of Posting : 30-11-2015 
HONGANASU KANNADA MONTHLY 


ಬಿ.ಎಂ.ಶ್ರೀ ಪ್ರತಿಷ್ಠಾನದ || RNI No. KAR/KAN/2015/64049 
ಸದಸ್ಯರಾದ ಶ್ರೀ. ಎಂ.ಎಸ್‌. ಭಾಸ್ಕರ್‌ || REGISTERED 
ಸಂಪಾದಿಸಿರುವ 'ಮಾತಿನಮಂಟಪ' || Post office Registration No.RNP/KA/BGS/2229/2015-2017 
Office of Posting: Bangalore PSO, Bangalore 560026 
Price :Annual Subscription Rs. 20/- 


ಪುಸ್ತಕ ಈಚೆಗೆ ಬೆಂಗಳೂರಿನ 
ಸಿ'ಂ೦ದ'ರ'ಪ್ರ್‌ಕಾಶ'ನ'ದಿ೦ದ' 
ಲೋಕಾರ್ಪಣೆಯಗಿದೆ. 


2015 ನವೆಂಬರ್‌ ತಿಂಗಳಿನಲ್ಲಿ(20ರ ವರೆಗೆ) ಹಸ್ತಪ್ರತಿ ವಿಭಾಗದಲ್ಲಿ ಕೈಗೊಂಡ ಕಾರ್ಯಗಳ ವರದಿ 


ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗವು ಸತತವಾಗಿ ಕಾರ್ಯನಿರತವಾಗಿರುತ್ತದೆ. ನಮ್ಮಲ್ಲಿರುವ ಅಪಾರ 
ಸಂಖ್ಯೆಯ ಹಸ್ತಪ್ರತಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. 
2015ರ ನವೆಂಬರ್‌ ತಿಂಗಳಿನಲ್ಲಿ 12 ಗ್ರಂಥಗಳ ಶುಷ್ಕ ಶುದ್ದೀಕರಣ, 11 ಗಂಥಗಳಿಗೆ ತೈಲ ಲೇಪನ ಮತ್ತು ಮಸಿ ಲೇಪನ, 15 
ಗ್ರಂಥಗಳಲ್ಲಿ ಪತ್ರಗಳ ಮರುಜೋಡಣೆ ಮತ್ತು ಸ್ಕಾನ್‌ ಮಾಡಲು ಸಿದ್ಧಪಡಿಸಿರುವುದು, 11 ಗ್ರಂಥಗಳಿಗೆ ಸೂಚಿಗಳನ್ನು 
ತಯಾರಿಸಿರುವುದು.9 ಗ್ರಂಥಗಳಿಗೆ ಅಟ್ಟೆ ಕಟ್ಟಿರುವುದು.ಈ ಎಲ್ಲಾ ಕೆಲಸಗಳನ್ನು ಮಾಡಿದೆ.ದಾನವಾಗಿ ಸ್ತೀಕರಿಸಿದ ತಿಗಳಾರಿ 
ಲಿಪಿಯ ನಾಲ್ಕು ಗಂಥಗಳಲ್ಲಿ ಪತ್ರಗಳನ್ನು ಪುನರ್‌ ಜೋಡಣೆ ಮಾಡಿ ಮಸಿ ಲೇಪನಕ್ಕೆ ಸಿದ್ಧಗೊಳಿಸಲಾಗಿದೆ. 


ಕೋರಿಕೆ 


ಹೊ೦ದನಸು ಯಶಸ್ವಿಯಾಗಲು ನಿಮ್ಮ ಆಶೀರ್ವಾದ, ಬೆ೦ಬಲ ಹಾಣೂ ಸಹಕಾರಗಳು ನಮದೆ 
ಅದತ್ಯವಾದುತ್ತವೆ. ಈ ಮಾಸಿಕದ ವಾರ್ಷಿಕ ಚಂದಾ ಹಣ ಕೇವಲ ದೂ. 2೦/ - ಅಗಿದ್ದು 
ಐದು ವರ್ಷದಕ ಚಂದಾ ಹಣ ರೂ, 100/- ಮಾತ್ರ. 


ನೀವುಗಳು ಈ ಮಾಸಿಕಕ್ಷೆ ಚ೦ದಾದಾರರಾದಲು ಕೋರುತ್ತೇವೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 °C’ 
Main, 6th Block, Rajajinagar, Bangalore 10. and published at BMSRI SMARAKA PRATISHTANA, 
3% Main Road, NR Colony, Bangalore - 560019 Editor : B.R.Ravindranath 


ತೆರೆದ-ಅಂಚೆ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


December 2015 Honganasu 


Vol. 02 Issue 09 


